ವಧಾನ ಪರಿಷತು 


ಬುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ : 9734918 
ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು : ಶ್ರೀ ಎಂ. ನಾರಾಯಣಸ್ಸಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ಹಾಗೂ ಡಾ॥ 
ತೇಜಿಸ್ಸಿನಿ ಗೌಡ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ : 21.12.2021 

ಉತ್ತರಿಸುವವರು - ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ 
ಸಚೆವರು. 


ರಾಜ್ಯದಲ್ಲಿರುವ ಆರ್ಥಿಕವಾಗಿ 
ಸುಸ್ಥಿತಿಯಲ್ಲಿರುವ ಸ್ಥಿತಿಯಲ್ಲಿರುವ 
ಹಿರಿಯ ನಾಗರೀಕರ ಸಂಖ್ಯೆ ಎಷ್ಟು: 


* 2011ರ ಜನಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 
57,91,032 ಹಿರಿಯ ನಾಗರಿಕರು ಇರುತ್ತಾರೆ. 


* ರಾಜ್ಯದಲ್ಲಿ ಅಂಕಿ ಅಂಶಗಳ ಪ್ರಕಾರ ಒಟ್ಟು ಜನ 
ಸಂಖ್ಯೆಯಲ್ಲಿ ಶೇ.70ರಷ್ಟು ಜನ ಸಂಖ್ಯೆಯು ಬಡತನ 
ರೇಖೆಗಿಂತ ಕೆಳಗಿರುತ್ತಾರೆ ಎಂದು ತಿಳಿದುಬಂದಿರುತ್ತದೆ. 

* ರಾಜ್ಯದಲ್ಲಿ ಒಟ್ಟು 57,91,032 ಹಿರಿಯ ನಾಗರಿಕರಲ್ಲಿ 
ಬಡತನ ರೇಖೆಗಿಂತ ಕೆಳಗಿರುವ 42,35,609 ಹಿರಿಯ 
ನಾಗರಿಕರು ಮಾಶಾಸನ ಸೌಲಭ್ಯವನ್ನು ಪಡೆಯುತ್ತಿರುವ ಈ 
ಹಿನ್ನಲೆಯಲ್ಲಿ ಇವರು ಆರ್ಥಿಕವಾಗಿ ದುಃಸ್ಸಿತಿಯಲ್ಲಿ 
ಇರುವುದಾಗಿ ಪರಿಗಣಿಸಲಾಗಿದೆ. 'ಉಳಿದ ಹಿರಿಯ 
ನಾಗರಿಕರು ಆರ್ಥಿಕವಾಗಿ ಸುಸ್ಥಿತಿಯಲ್ಲಿ ಇರುವುದಾಗಿ 
ಪರಿಗಣಿಸಬಹುದಾಗಿದೆ. 


ರಾಜ್ಯದಲ್ಲಿನ ದೌರ್ಜನ್ಯ ಶೋಷಣೆ, ವಂಚನೆಗೊಳಗಾದ, 
ಹಿರಿಯ ನಾಗರಿಕರಿಗೆ ನ್ಯಾಯಾ ಒದಗಿಸಲು ಮತ್ತು ಅವರ 
ಪಾಲನೆ ಪೋಷಣೆ ಹಾಗೂ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರದ 
ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ 
ಹೋಷಣೆ ಮತ್ತು ಕಲ್ಯಾಣಾಕ್ಕಾಗಿ ಅಧಿನಿಯ-2007ನ್ನು 
ರಾಜ್ಯದಲ್ಲಿ ಜಾರಿಗೊಳಿಸಲಾಗಿದೆ. 

* ದೌರ್ಜನ್ಯ, ಶೋಷಣೆ, ವಂಚನೆಗೊಳಗಾದ ಹಾಗೂ 
ನಿರ್ವಹಣಾ ವೆಚ್ಚದ ಅಗತ್ಯವಿರುವ ಹಿರಿಯ ನಾಗರಿಕರು 
ನ್ಯಾಯಕ್ಕಾಗಿ ಈ ಅಧಿನಿಯಮದಡಿ ಉಪವಿಭಾಗಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ರಚಿತವಾದ ನಿರ್ವಹಣಾ 
ನ್ಯಾಯಮಂಡಳಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಗರಿಷ್ಟ 90 
ದಿನಗಳ ಒಳಗಾಗಿ ನ್ಯಾಯ ಪಡೆಯಬಹುದಾಗಿರುತ್ತದೆ. 
ತಿಂಗಳಿಗೆ ಗರಿಷ್ಠ ರೂ.10,000/-ಗಳ ಮಾಸಿಕ ಭತ್ಯೆಯನ್ನು 
ಪಡೆಯಬಹುದಾಗಿದೆ. 


* ನಿರ್ವಾಹಣಾ ನ್ಯಾಯ ಮಂಡಳಿಯ ತೀರ್ಪು ತಮಗೆ 
ವಿರುದ್ದವಾಗಿದ್ದಲ್ಲಿ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ರಚಿತವಾದ ಮೇಲ್ಮನವಿ 
ನ್ಯಾಯಮಂಡಳಿಯಲ್ಲಿ ಪ್ರಕರಣ ದಾಖಲಿಸಿ ಒಂದು ತಿಂಗಳ 
ಒಳಗಾಗಿ ನ್ಯಾಯವನ್ನು ಪಡೆಯಬಹುದಾಗಿದೆ. 


* ಹಿರಿಯ ನಾಗರಿಕರ ತುರ್ತು ಸಹಾಯಕ್ಕಾಗಿ (ಆರೋ 
ಹಾಗೂ ಅವರ ಸಮಸ್ಯೆಗಳಿಗೆ (ಕೌಟಂಬಿಕ, ಆರ್ಥಿಕ, 


ರಾಜ್ಯದಲ್ಲಿ ಕುಚ್ಚುತ್ತಿರುವ`"` ಹಕ 
ನಾಗರೀಕರ ಮೇಲಿನ ರ್ಜನ್ಯಗಳನ್ನು 
ತಡೆಗಟ್ಟಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು: (ನಗರ ಮತ್ತು ಗ್ರಾಮೀಣ 
ಭಾಗದ ಹಿರಿಯ ನಾಗರೀಕರ ಸಂಖ್ಯೆ 


ನೀಡುವುದು) 


ಇ ರ್ಜನ್ಯ ಮತ್ತು ಕಿರುಕುಳಕ್ಕೆ ಒಳಗಾದಂತಹ) 
ಮಾರ್ಗದರ್ಶನ ನೀಡಲು ಹಾಗೂ ಕಾನೂನು ಸಲಹೆಗಳನ್ನು 
ಒದಗಿಸಲು ರಾಜ್ಯದ 30 ಜಿಲ್ಲೆಗಳಲ್ಲಿ ಸ್ವಯಂ ಸೇವಾ 
ಸಂಸ್ಥೆಗಳ ಮುಖಾಂತರ ಜಿಲ್ಲಾ ಪೊಲೀಸ್‌ 
ವರಿಷ್ಠಾಧಿಕಾರಿಗಳ ಕಛೇರಿಯಲ್ಲಿ ಹಿರಿಯ ನಾಗರಿಕರ 
ಸಹಾಯವಾಣಿ ಕೇಂದ್ರವನ್ನು (ಟೋಲ್‌ ಫ್ರೀ ಸಂಖ್ಯೆ(1090) 
ಸ್ಥಾಪಿಸಿದ್ದು, ಪ್ರಸ್ತುತ 28 ಜಿಲ್ಲೆಗಳಲ್ಲಿ ಸಹಾಯವಾಣಿಗಳು 
ಕಾರ್ಯ ನಿರ್ವಹಿಸುತ್ತಿವೆ. ಹಿರಿಯ ನಾಗರಿಕರು ತಮ್ಮ 
ಸಹಾಯಕ್ಕಾಗಿ ಈ ಸಹಾಯವಾಣಿಯನ್ನು ಸಂಪರ್ಕಿಸ 
ಬಹುದಾಗಿದೆ. 

* 2021-22ನೇ ಸಾಲಿನಲ್ಲಿ ಉನ್ನತ ತಂತ್ರಜ್ಞಾನವುಳ್ಳ ರಾಷ್ಟ್ರೀಯ 
ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರವನ್ನು (ಟೋಲ್‌ 
ಫ್ರೀ ಸಂಖ್ಯೆ14567) ನೈಟಿಂಗೇಲ್‌ ಮೆಡಿಕಲ್‌ ಟ್ರಸ್ಟ್‌ (ರಿ), 
ಬೆಂಗಳೂರು ಸಂಸ್ಥೆಯ ಮೂಲಕ ಪ್ರಾರಂಭಿಸಲಾಗಿದೆ. ಈ 
ಸಹಾಯವಾಣಿಯು ಕೂಡ ಹಿರಿಯ ನಾಗರಿಕರಿಗೆ ಅಗತ್ಯ 
ಸಲಹೆ ಮಾರ್ಗದರ್ಶನ ಹಾಗೂ ನೆರವನ್ನು ಒದಗಿಸುವ 
ಕಾರ್ಯವನ್ನು ನಿರ್ವಹಿಸುತ್ತಿದೆ. 


ಅ ನಗರ ಮತ್ತು ಗ್ರಾಮೀಣ ಭಾಗದ ಹಿರಿಯ ನಾಗರಿಕರ ಅಂಕಿ 
ಅಂಶಗಳನ್ನು ಅನುಬಂಧ-1ರಲ್ಲಿ ಲಗತ್ತಿದೆ. 
ಕಲಿ ರ್ಷಿ ೪೪ ಹಿರಿಂ 

ಕೌಟುಂಬಿಕ ದೌರ್ಜನ್ಯಗಳ ಬಗ್ಗೆ ಸಹಾಯವಾಣಿಗಳಲ್ಲಿ 
ದಾಖಲಾದ ಪ್ರಕರಣಗಳ ಒಟ್ಟು ಸಂಖ್ಯೆ -2193 

ವಿವರಗಳನ್ನು ಅನುಬಂಧ-02ರಲ್ಲಿ ಲಗತ್ತಿಸಿದೆ 


ಲ 
ನಾಗರಿಕರ ಮೇಲೆ ನಡೆದ ಕೌಟುಂಬಿಕ 
ದೌರ್ಜನ್ಯಗಳ ಬಗ್ಗೆ ದಾಖಲಾದ 
ಪ್ರಕರಣಗಳು ಎಷ್ಟು; ಇದನ್ನು ತಡೆಯಲು 
ಯಾವ ರೀತಿಯ ತ್ವರಿತ ಜಾಗೃತ ಕ್ರಮ 
ವಹಿಸಲಾಗುತ್ತಿದೆ. 
ರಾಜ್ಯದಲ್ಲಿರುವ ವೃದ್ಧಾಶ್ರಮಗಳು ಎಷ್ಟು: 
(ಜಿಲ್ಲಾವಾರು ವೃದ್ಧಾಶ್ರಮಗಳು ಸಮೇತ 
ಆಶ್ರಯ ಪಡೆಯುತ್ತಿರುವ ಹಿರಿಯ 
ನಾಗರೀಕರ ಸಂಖ್ಯೆಗಳಿಗನುಸಾರವಾಗಿ 
ಖಾಸಗಿ ಮತ್ತು ಸರ್ಕಾರಿ ವೃದ್ಧಾಶ್ರಮಗಳ 
ಮಾಹಿತಿ ನೀಡುವುದು) 


ವೃದ್ಧಾಶ್ರಮಗಳು 
03 / ಕ €೦ದ್ರ ಸರ್ಕಾರದ 
ಅನುದಾನಿತ ವೃದ್ಧಾಶ್ರಮಗಳು 


ಸು B ಆಶ್ರಯ 
ಕರ ಸಂಖ್ಯೆಗಳಿಗನುಸಾರವಾಗಿ 
ಖಾಸಗಿ ಮತ್ತು ಸರ್ಕಾರಿ ವೃದ್ಧಾಶ್ರಮಗಳ ಮಾಹಿತಿಯನ್ನು 
ಅನುಬಂಧ-03 ರಲ್ಲಿ ಲಗತ್ತಿಸಿದೆ 


ಸರ್ಕಾರಿ ಿದ್ಧಾಶ್ರ 
ಸೌಲಭ್ಯಗಳೇನು? 
ನೀಡುವುದು) 


ನಡೆಸುತ್ತಿರುವುದಿಲ್ಲ. 
ರಾಜ್ಯ ಅನುದಾನದಡಿ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ 
ಜಿಲ್ಲೆಗಳಲ್ಲಿ ವೃದ್ಧಾಶ್ರಮಗಳನ್ನು ನಡೆಸುತ್ತಿದ್ದು ಈ 


ವೃದ್ಧಾ ್ಲಿಶ್ರಮಗಳಲ್ಲಿ ನಿರ್ಗತಿಕ ವೃದ್ಧ: ರನ್ನು 
ದಾಖಲಿಸಿಕೊಳ್ಳಲಾಗುತ್ತಿದೆ. 


ಈ ವೃದ್ಧಾಶ್ರಮಗಳಲ್ಲಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ 


ಉದ್ಭವಿಸುವ ಹಿರಿಯ ನಾಗರಿಕರಿರುವ 
ಕುಟುಂಬಗಳಲ್ಲಿ ಸಾಮರಸ್ಕದಂತಹ 
ಪರಿಹಾರ ಮಾರ್ಗ ಅನುಷ್ಠಾನಕ್ಕಾಗಿ 
ಯಾವ ರೀತಿ ವ್ಯವಸ್ಥೆ ಜಾರಿಯಲ್ಲಿದೆ. 


ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳ 
ಸಂಖ್ಯೆ ಎಷ್ಟು ಜನದ ಕೃತ್ಯಗಳ 
ಸರೊಪಬೇಷ್ಟ ಅಪರಾದ ತಡೆಗೆ 
ಕೈಗೊಂಡಿರುವ ಕೈಗೊಳ್ಳುತ್ತಿರುವ ತಡೆ 
ಅಥವಾ ರಕ್ಷಣಾ ಕಾರ್ಯಕ್ರಮಗಳೇನು? 


ಒದಗಿಸಲಾಗುತಿದೆ. 

ಹಿರಿಯ ನಾಗರಿಕರು ತಮ್ಮ ವೇಳೆಯನ್ನು 

ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ದೂರದರ್ಶನ, Be ರ. ದಿನ 

ಪತ್ರಿಕ ಸೌಲಭ್ಯವನ್ನು ನೀಡಲಾಗಿದೆ ಹಾಗೂ ಮನೋರಂಜನೆ 
ಕ್ರೇಡೆ, ಸಾಂಸ್ಕೃತಿ ಚಟುವಟಿಕೆಗಳನ್ನು 


ಶಲ ದ ಉದ್ದವಿಸುವ ಹಲವಾರು 
ಸಮಸ್ಯೆಗಳಿಂದ ಹರ ನಾಗರಿಕರಿರುವ ಕುಟುಂಬಗಳ 
ಸದಸ್ಯರಿಗೆ ಸಾಮರಸ ಸೃದಂತಹ ಪರಿಹಾರ ಮಾರ್ಗಗಳ ಬಗ್ಗೆ 
od ಮಾರ್ಗದರ್ಶನವನ್ನು ಸಲಹೆಗಾಗರು/ ತಜ್ಞಧಿಂದ 
ನೀಡುವ ವ್ಯವಸ್ಥೆಯು ಹಿರಿಯ ನಾಗರಿಕರ ಸಹಾಯವಾಣಿ 


ಕೇಂದ್ರ/ಹಗಲು ಯೋಗಕ್ಷೇಮ ಕೇಂದ್ರಗಳಲ್ಲಿ ಇರುತ್ತದೆ. ಹಾಗೂ 
ಇಲ್ಲಿ ಅವರಿಗೆ ಸೂಕ್ತ ನೆರವನ್ನು ಸಹ ನೀಡಲಾಗುತ್ತದೆ. 


ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ:5774 
ಹಿರಿಯ ನಾಗರಿಕರ ಸಹಾಯವಾಣಿಗಳನ್ನು ಎಲ್ಲಾ ಜಿಲ್ಲೆಗಳ 
ಪೊಲೀಸ್‌ ರಿಷ್ಠಾಧಿಕಾರಿಗಳ ಕಛೇರಿ ಆವರಣದಲ್ಲಿ 
ಸ್ಥಾಪಿಸಲಾಗಿದೆ. ಪ್ರಸ್ತುತ 28 ಜಿಲ್ಲೆಗಳಲ್ಲಿ ಈ ಕೇಂದ್ರಗಳು 
ಕಾರ್ಯನಿರ್ವಹಿಸುತ್ತವೆ. ಹಿರಿಯ ನಾಗರಿಕರ ಮೇಲೆ 
ನಡೆಯುತ್ತಿರುವ ದೌರ್ಜನ್ಯ ಪ್ರಕರಣಗಳ ಬಗ್ಗೆ 
ಒಂಟಿಯಾಗಿರುವ ವೃದ್ದರ ಸಂರಕ್ಷಣೆ ಹಾಗೂ ಹಿರಿಯ 
ನಾಗರಿಕರ ಮೇಲೆ ನಡೆಯುವ ಅಪರಾಧ ಕೃತ್ಯಗಳ ಬಗ್ಗೆ 
ಹೊಲೀಸ್‌ ಸಹಕಾರದೊಂದಿಗೆ ಹಿರಿಯ ನಾಗರಿಕರಿಗೆ ಅವರು 
ಶೋಷಣೆಗೆ ಒಳಗಾದ ಸ್ಥ ಸ್ಥಳಕ್ಕೆ ಸ ಸಹಾಯವಾಣಿಯ ಸಿಬ್ಬಂದಿಗಳು 
ಭೇಟ ನೀಡಿ ನೆರವನ್ನು ನೀಡಲಾಗುತ್ತಿದೆ. 

ಅನ್ಯಾಯ ಮತ್ತು ದೌರ್ಜನ್ಯ ಒಳಗಾಗಿ ನೊಂದಿರುವ 
ಹಿರಿಯ "ನಾಗರಿಕರಿಗೆ ತ್ತರಿತವಾಗಿ ನ್ಯಾಯ ಒದಗಿಸಲು 
ಸಂಬಂಧಪಟ್ಟ ಪೊಲೀಸ್‌, ಪೌರಾಡಳಿತ, ಬೆಂಗಳೂರು 
ಮಹಾನಗರ ಪಾಲಿಕೆ ಹಾಗೂ ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆಗೆ ಸೂಕ್ತ ಕ್ರಮವಹಿಸಲು ಕೋರಿದೆ. 

ತಂದೆ ತಾಯಿಯರ ಮತ್ತು ಹಿರಿಯ ನಾಗರಿಕರ ಪಾಲನೆ 
ಹೋಷಣೆ ಮತ್ತು ಕಲ್ಯಾಣಾಕ್ಕಾಗಿ ಅಧಿನಿಯ-2007ನ್ನು 
ರಾಜ್ಯದಲ್ಲಿ ಜಾರಿಗೊಳಿಸುತ್ತಿದ್ದ, ಜಿಲ್ಲಾ ಮಟ್ಟದಲ್ಲಿ 
ಜಿಲ್ಲಾಧಿಕಾರಿಗಳನ್ನು ಕಾಯ್ದೆಯ ಅನುಷ್ಠಾನದ ಅಧಿಕಾರಿಯಾಗಿ 
ನೇಮಿಸಲಾಗಿದೆ. ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿಗಾಗಿ 
ಜಿಲ್ಲಾ ಸಮಿತಿಯನ್ನು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ರಚಿಸಿದ್ದು, ಈ ಸಮಿತಿಯ ಮುಖಾಂತರ ಹಿರಿಯ ನಾಗರಿಕರ 
ಪಾಲನೆ, ಪೋಷಣೆ, ಸಂರಕ್ಷಣೆ ಕಾರ್ಯಕ್ರಮಗಳನ್ನು 
ಪರಿಶೀಲಿಸಿ ಕ್ರಮವಹಿಸಲಾಗುತ್ತಿದೆ. 


ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ ಹಾಗೂ ಹಿರಿಯ 
ನಾಗರಿಕರ ಸಬಲೀಕರಣ ಸಚಿವರು 


ಮಾನ್ಯ ಶ್ರೀ ಎಂ. ನಾರಾಯಣಸ್ವಾಮಿ (ಸ್ಥಳೀಯ ಸಂಸ್ಥೆಗಳೆ ಕ್ಷೇತ್ರ ಹಾಗೂ ಡಾ। ತೇಜಿಸಿನಿ ಗಡ (ವಿಧಾನಸಭೆಯಿಂದ 
ಚುನಾಯಿತರಾದವರು) ಇವರ ಪ್ರಶ್ನೆ ಸಂಖ್ಯೆ: 973+918ಕ್ಕೆ ಉತ್ತರ 


Senior Citizens Survey Report 2011 Censes in Karnataka State 


SS TN TN 


| savoir [Te [rm] a [rm] rm] ee [em 
1 |Bagalkotr | 168890| 76248] 92642| 118525| 52986| 65539| 50365 23262 | 27103 
2 | Bangalore | 722578| 365864| 356714| 65793| 32894| 32899| 656785 | 332970 | 323815 
3 | Bangalore Rural | 101168| 49949| 51219] 81581| 40395| 41186] 19587| 9554| 10033 
14 | Belgaum | 483958 227341| 256617| 371137 174277 | 196860 | 112821 | 53064 | 59757 
5 [Belay | 182156| 81628| 100528| 117608| 52523| 65085| 64548 | 29105| 35443 
16 [Bidar | 173723| 81793| 91930| 144261 
198261 | 95440 159605 20043 
|8 | Chamarajanagar | 117813| 57390] 60423| 102096 15717 
'9 | chikkaballapura | 132581| 65249| 67332| 111178 21403 
48553 19893 10455 


Chitradurga 25731 13189 


ಟ್‌ 207055 | 93344 113711 | 110761 | 51062 59699 96294 | 42282 | 54012 


[ery 


11 | Chitradurga | _ 13189 | 
2 [ee £2 
13 | Davanagere | 180049| g6113| 93936| 131195| 62265| 68930[ 4885a| 23848| 25006} 
67284 
100209 156950 84914 
17 [Hasan | 209808] 97271| 112537| 178538| 82447| 96091| 31270| 14824 16446 
18 [Havers | 141138] g8988| 72150| 114281| 56026] s58255| 26857| 12962 13895 
19 | Kodagu | 57774| 26704] 31070| so676| 23398] 27278] 7098| 3306| 3792} 
68853 | 113200 
26 | Shimoga | 165386] 77222| g8164| 110882| 51318] 59564] 54504| 25904| 28600 
130889 | 138236 | 49323| 24115| 25208 
154782 | 68172 19036 
145646 104543 19268 
30 [Yadgr | 92349| 40256| 52093| 76938] 33531] 43407| 15411| 6725] 8686} 
TOTAL [5791032 | 2747072 | 3043960 | 3897069 | 1832133 | 2064936 


ಅನುಬಂಧ-02 
ಕಳೆದ 2 ವರ್ಷಗಳಲ್ಲಿ ಹಿರಿಯ ನಾಗರಿಕರ ಮೇಲೆ ನಡೆದ ಕೌಟುಂಬಿಕ ದೌರ್ಜನ್ಯಗಳ ಬಗ್ಗೆ ದಾಖಲಾದ ಪ್ರಕರಣಗಳ 
ವಿವರ 


ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರಗಳನ್ನು ನಡೆಸುತ್ತಿರುವ 
ಸಂಸ್ಥೆಗಳ ಹೆಸರು ಮತ್ತು ವಿಳಾಸ 


ಬೆಂಗಳೂರು ನೈಟಿಂಗೇಲ್‌ ಮೆಡಿಕಲ್‌ ಟ್ರಸ್ಟ್‌ ನಂ.337, 2ನೇ ಕ್ರಾಸ್‌, 1ನೇ 
ನಗರ ಬ್ಲಾಕ್‌, ಆರ್‌.ಟಿ.ನಗರ, ಬೆಂಗಳೂರು 560 032 

ಸರ್ವೋೂೋದಂ ಸರ್ವಿಸ್‌ ಸೂಸ್ಕಟಿ, ಎವರ್‌ ಗೀನ್‌ ಸ್ಕೂಲ್‌ 3 
ues ಹತ್ತಿರ, ವಿಜಯಪುರ, ದೇವನಹಳ್ಳಿ ತಾಲ್ಲೂಕು, ಜಿಂಗಳೂರು 
ಗ್ರಾಮಾಂತರ 

ಗ್ರಾಮಾಂತರ 

3 [ome ಸಮಗ್ರ ಸಾಮಾಜಿಕ ಹಾಗೂ ನೈತಿಕ ಅಭಿವೃದ್ಧಿ (ಸ್ಟೈಲ್‌) ಸಂಸ್ಥೆ | 143 
ಎ.ಪಿ.ಎಂ.ಸಿ ಹತ್ತಿರ, ಕುರುಗೋಡು 583116, ರಾದಾ 


ಜಿಲ್ಲೆಯ ಹೆಸರು 


ye 


Cn 


[6 [votes 
ಮುಧೋಳ ಶಿವಯೋಗಿ ಶಿವಲಿಂಗೇಶರ ಶಿಕಣ 
ರ್‌ ವ [2 
ಚಿಕ್ಕದಿದೆ ವಿಷ್ಣು ವಿದ್ಯಾ ಸಂಸ್ಥೆ ಚೊಕ್ಕನಹಳ್ಳಿ, ಏನಿಗದಲೆ, 18 4 
ಮ ತಾಲ್ಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ 


SS ಕಲ್ಪರಲ್‌ ಸೊಸೈಟಿ, ಹೆಚ್‌.ನಂ. 
8.11.228, ಹೌಸ್‌ ಆಫ್‌ ಡಾನ್‌, ಕೆ.ಇ.ಬಿ ರಸ್ತೆ, ಬೀದರ್‌ 


ಶ್ರೀ ಕನಕದಾಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ, 
ತಾಲ್ಲೂಕು, ಬಾಗಲಕೋಟೆ 


ತೆಗಿ, ಬೀಳಗಿ 
[ay 


[NS po ಸ್‌ 


ಸೊಸ್ನೆಟಿ ಫಾರ್‌ ಪೀಪಲ್‌ ಇಂಟಿಗೇಟೆಡ್‌ ಡೆವಲಪ್‌ಮೆಂಟ್‌, 24 
5) (9 
9 |[ಪಕನಾಗರೂರ (ರ). ಚಿಕ್ಕಮಗಳೂರು 
ಶ್ರೀ ಬಸವೇಶ್ವರ ವಿದ್ಯಾಸಂಸ್ಥೆ (ರಿ), ಗಾರೆಹಟ್ಟಿ, ಲೋಕಾಯುಕ್ತ | 66 
ಥಿ 
Ol ಕಛೇರಿ, ಬಿ.ಡ.ರಸ್ತೆ , ಚಿತ್ರದುರ್ಗ ಜಿಲ್ಲೆ 


ಸೇಷನ್‌ ರಸ್ತ 
ವಿಜಯಪುರ ಜಿಲ್ಪೆ 


4 ವಿಲ್ಲಟ liv plished 


ಶರಾವತಿ ಎಜುಕೇಷನ್‌ ಸೊಸೈಟಿ, (ರಿ), ದಂಡಿಗನಹಳ್ಳಿ, 
14 | ಹಾಸನ K ಛ 
ಚನ್ನರಾಯ"।ಪಟ್ಟಣ ತಾ: ಹಾಸನ ಸ 


is ಷಿ ಜೋಶಿ ಚಾರಿಟೇಬಲ್‌ (ರ), ಜೋಶಿ ಮನೆ, 
iis ರಾಘವೇಂದ್ರ ಮಠದ ಹತ್ತಿರ, (LE ಹಾವೇರಿ ಜಿಲ್ಲೆ 


ದಿವ್ಯಜ್ಯೋತಿ ಎಜುಕೇಷನ್‌ & ಕಲ್ಲರಲ್‌ ಸೊಸೈಟಿ, ಅರಿಕುಂಟೆ - 
ಕೋಲಾರ 
ಗ್ರಾಮ, ಮಣಿಗಾನಹಳ್ಳಿ ಅಂಚೆ, ಶ್ರೀನಿವಾಸಪುರ ಕೋಲಾರ 
್ರ ; 4 33 
17 ಕೊಪ್ಪಳ A] ್ತ್ರ , ವಿಲ್ಲಟ ನಗರ “witiat 


SoG os ನವನ CN LL 
ಹಿಟಗೆಕ ಅಕ್ರೆಸೆಟ್‌ (ರಿ), ಗ್ರಾಮೀಣ ಶಿಕ್ಷಣ ಮತ್ತು ನ್‌ ಪರಿವರ್ತನ 
ಸಂಸ್ಥೆ, ತಿಟ್ಟಮಾರನಹಳ್ಳಿ, ಚನ್ನಪಟ್ಟಣ ತಾಲ್ಲೂಕು, ರಾಮನಗರ 
ಲಲಿತಾ ಅಕಾಡೆಮಿ, ಪಾಪುಲರ್‌ ರಸ್‌ ಮಿಲ್‌ ಹತಿರ 
» f ಫ್‌ ಪಲ 
R ಶ್ರೀ ರಾಮು ಫೌಂಡೇಷನ್‌ ಫಾರ್‌ ರೂರಲ್‌ ಆರ್ಗನೈಸೇಷನ್‌ 
ui (ರಿ), ನಂ.1616, 3ನೇ ಕ್ರಾಸ್‌, ಎಂ.ಜಿ.ರಸ್ತೆ, ತುಮಕೂರು 
ಗೀನ್‌ ಗ್ರಾಮೀಣಾಭಿವೃದ್ದಿ ತರಜೀತ ಸಂಸ್ಥೆ), ನಂ.238, 


ಲ" Way 
ಪ್ರಜ್ಯೋನಿಜ ನಿಲಯ, ಜ್ಯೋತಿ ಸ್ಕೂಲ್‌ ಹತ್ತಿರ ನಿಮಿಷಾಂಬ 
ನಗರ, ಮೈಸೂರು. 


ಶ್ರೀ ಬಾಲಾಜಿ ಗ್ರಾಮೀಣಾಭಿವೃದ್ಧಿ ಮತು ಶಿಕಣ ಸಂಸ್ಥೆ ೨ 5 
ಈ ೨ [a) ಮ [3 [) 
ಕ ಅಂಬೇಡ್ಕರ್‌ ನಗರ, ಯಾದಗಿರಿ 


* 4 
24 | ಉತ್ತರ ಕನ್ನಡ ಶ್ರೀ ಮಲ್ಲಿಕಾರ್ಜುನ ಜನಸೇವಾ ಸೊಸೈಟಿ, ಬೆಳಗಾವಿ ಶಾಖೆ, 
ಕಾರವಾರ 
ಶ್ರೀ ವಿನಾಯಕ ಎಜುಕೇಷನ್‌ ಸೊಸೈಟಿ (ರಿ), ನಂ.22/62,|5 
25 | ಚಾಮರಾಜನಗರ | $ರುವು, ಭಮರಂಭ ಬಡಾವಣೆ. pater ಜಿಲ್ಲೆ 


ವಿಶ್ನಾಸ್‌ ಟ್ರಸ್ಟ್‌, ವೆಲೆನ್ನಿಯಾ ಹಾಲ್‌ ರಸ್ತೆ, 4ನೇ ಅಡ್ಡರಸ್ತೆ, 
ದಕ್ಷಿಣ ಕನ್ನಡ | ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲ 


22 | ಮಡಿಕೇರಿ 


ಜೆ.ಎಸ್‌.ಎಸ್‌ ಮೆಡಿಕಲ್‌ ಸರ್ವಿಸ್‌ ಟ್ರಸ್ಟ್‌, ಜಗದ್ಗುರು ಡಾ: ಶ್ರೀ 
ಶಿವರಾತ್ರಿ ರಾಜೇಂದ್ರ ವೃತ್ತ, ಮೈಸೂರು 


ದಾವಣಗೆರ ಸಾನಾತ್ತಿ ತಾ ನವ್ಯಾರಸ್ಥಾ 1 ಯೆಕೊಂಡ 
ದಾವಣಗೆ [ಗರ 
ಸುರಕ್ಷಾ ಸಂಸ್ಥೆ, ಸ್ಟೇಷನ್‌ ಏರಿಯಾ, ಗುಡ್‌ಷಡ್‌ ರಸ್ತೆ |5' 63 
[5 [o) pe) 
ಒಟ್ಟು 15 1078 


ಒಟ್ಟು ಪ್ರಕರಣಗಳ ಸಂ 


—2193 


ಅನುಬಂಧ-3 
ರಾಜ್ಯ ಅನುದಾನಿತ ವೃದ್ಧಾಶ್ರಮಗಳ ಮಾಹಿತಿ 


ಫವಾನಾಧನಗಳ 
ಜಿಲ್ಲೆಯ ಹೆಸರು | ವೃದ್ಧಾಶ್ರಮ ನಡೆಸುತ್ತಿರುವ ಸಂಸ್ಥೆಯ ಹೆಸರು (ಜಿಲ್ಲಾ ವಲಯದಡಿ) 
ಸಂಗಧರ್ರ ನದ SR ERE 
ಹಂತ ಮಹಾಲಕ್ಷಿಪುರಂ, ಬೆಂಗಳೂರು-17 
ಶರ್‌ 


ಹೋಮ್‌ ಇಂಡಿಯಾ (ರಿ), ನಂ. 408, ಇಸಿಸಿ 
ರೋಡ್‌, ವಿಮಾನ ನಿಲ್ದಾಣ ರಸ್ತೆ ಮಣಿಪಾಲ ಆಸ್ಪತ್ರೆ ಎದುರು 
ಬೆಂಗಳೂರು-17 
ಡಾ॥ ಬಿ.ಆರ್‌ ಅಂಬೇಡ್ಕರ್‌ ಹರಿಜನ ಸೂಸ್ಯಟಿ, ಸ್ನಂಡಿ- 
590010, ಬೆಳಗಾಂ 
NN 
ಬೀದರ್‌ 
ಶ್ರೀ ಕನಕದಾಸ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ (ರಿ), ವೃದ್ಧಾಶ್ರಮ, 
ಬೀಳಗಿ ಬಾಗಲಕೋಟೆ 
WM sul ಶ್ರೀ ಸಿದ್ದೇಶ್ವರ ವಿದ್ಯಾಪೀಠ, (ರಿ) ತಾಳಿಕೋಟಿ, ಗುರುಪಾದೇಶ್ವರ 
ನಗರ, ಬಸವನ ಬಾಗೇವಾಡಿ ರೋಡ್‌, ಬಿಜಾಪುರ 
ಚಿಕ್ಕಬಳ್ಳಾಪುರ ೈತನ್ಯ ವೃದ್ಧಾಶ್ರಮ, ನಂದಾದೀಪ ಅಂಗವಿಕಲರ ಶಿಕ್ಷಣ ಮತ್ತು |25 
Pp 4 ಪುನಃಶ್ನೇತನ ಸಂಸ್ಥೆ, ಕೈವಾರ, ಚಿಂತಾಮಣಿ ತಾ॥ ಚಿಕ್ಕಬಳ್ಳಾಪುರ wi 
10 ಚಿಕ್ಕಮಗಳೂರು ರೋಟರಿ ಅಂಡ್‌ ಇನ್ನರ್‌ ವ್ಹೀಲ್‌ ಟಸ್ತಿ ಜೀ ನಸಂಧ್ಯಾ 25 
[ರಾ ವ 
ಶ್ರೀ ಶಕ್ತಿ ಮಹಿಳಾ ಮಂಡಳಿ, ಚಿತ್ರದುರ್ಗ 
2 [ಧಾರವಾಡ ಶ್ರೀ `ಮೈತ್ರಿ`ಮಹಿಳಾ "ಮಂಡಳಿ 'ವೈದ್ಧಾಶ್ರಮ, `ಈ), ಎಸ್‌ಜ125 
ಜಿಗಳೂರ ಬಿಲ್ಲಿಂಗ್‌, ಬಂಕಾಪುರ ಚೌಕ್‌, ಪಿ.ಬಿ ರೋಡ್‌, 
Win ಹುಬ್ಬಳ್ಳಿ ಅಂಡ್‌ ಬಿದ್ದಾಳ ಕಾಸ್‌. ಶಕ್ತಿನಗರ, ಹುಬ್ಬಳಿ | 
a aa 
ಕಲಬುರಗಿ 


ಚೈತನ್ಯ ಮಂದಿರ ವೃದ್ಧಾಶ್ರಮ, ಗವೇನ ಹಳ್ಳಿ, ಹಾಸನ ತಾ॥ 
ಶ್ರೀ ಶಕ್ತಿ ಅಸೋಸಿಯೇಷನ್‌, ಗುತ್ತೂರು ಕಾಲೋನಿ, ಹರಿಹರ 2೨ 

ದಾವಣೆಗರೆ ಜಿಲ್ಲೆ ಇವರ ವತಿಯಿಂದ ನಾಗೇಂದ್ರ ಮಟ್ಟಿ ರೈಲ್ವೆ 

ಸ್ಟೇಷನ್‌ ಹತ್ತಿರ, ಹಾವೇರಿ. 

ಜ್ಯೋತಿ ಎಜುಕೀಷನ್‌ ಅಂಡ್‌ ಕಲ್ಲರಲ್‌ ಸೂಸ್ಯಟಿ, 

ಅರಿಶಿಣಕುಂಟೆ, ಮಾಣಿಗಾನ ಹಳ್ಳಿ ಅಂಚೆ ಶ್ರೀನಿವಾಸಪುರ ತಾ॥ 


ಕೋಲಾರ 


ಶಾಂತಲಾ ಚಾರಿಟಬಲ್‌ ಟ್ರಸ್ಟ್‌, ಸ್ಥ 
ವಾರ್ಡ್‌ ಸಂ. 3, ಆರ್ಚಕರ ಹಳ್ಳಿ, ಬಿ.ಎಂ. ರಸ್ತೆಯಲ್ಲಿ 
ನಡೆಸುತ್ತಿರುವ ದಾರಿದೀಪ ವೃದ್ಧಾಶ್ರಮ 


N ಜ್‌ 


ಶ್ರೀಸ್ತಾಮಿ ೯ಧರ್ಮ ಶರಣಾಲಯ ಟಸ್ಟ್‌, (ರಿ), ಶ್ರೀ ಸಾಯಿ [25 
ವೃದ್ಧಾಶ್ರಮ, ಕಣವೇನಹಳ್ಳಿಗೇಟ್‌, ಪಾವಗಡ ತಾ॥ ತುಮಕೂರು 
ಜಿಲೆ 


ಶ್ರೀ ಶಕ್ತಿ ಅಸೋಸಿಯೇಷನ್‌ (ರಿ, ಚರ್ಚ್‌ರಸ್ತಿ ಕೂಡಿಗ, |25 
ಕುಶಾಲನಗರ, ಸೋಮವಾರಪೇಟೆ ತಾಲ್ಲೂಕು, ಕೊಡಗು 
7 ಹಾಡಗ್‌ | ಕಾ ಮನಾ ಮಂಡ ಹಾರ CUTE 


)ಿನಸಿಂಧು ವೃದ್ಧಾಶ್ರಮ, ಸಿಂಧು ಎಜುಕೇಷನ್‌ ಅಂಡ್‌ |25 
ಕಲ್ಲರಲ್‌ ಸೊಸೈಟಿ, ಸಂತೇಮರಹಳ್ಳಿ, ಚಾಮರಾಜನಗರ 
ಅಭಯ ಆಶ್ರಯ, (ರಿ) ಅಸ್ಕಿಗೋಳಿ, ಕೂಣಾಜಿ, ೦ಗಳೂರು 1/25 
ತಿಶ್ಚರ ಮಹಾ ವಿದ್ಯಾಪೀಠ, (ಜೆಎಸ್‌ಎಸ್‌ 
5ನೇ ಮೈನ್‌ ವಿಂದ ನಗರ ರಾಮಾನುಜ ರಸ್ತೆ, 
ಮೈಸೂರು-570004 


ರಾಜ್ಯದಲ್ಲ ಕಂದಾಯ ಉಪ ವಿಭಾಗಳಲ್ಲಿ ಆಡಳಿತಾತ್ಮಕ ಮಂಜೂರಾತಿಯಾಗಿರುವ ವೃದ್ಧಾಶ್ರಮಗಳ ಮಾಹಿತಿ 


ವಿ ದ 
ಕ್ರಸಂ. ವೃದ್ಧಾಶ್ರಮ ನಡೆಸುತ್ತಿರುವ ಸಂಸ್ಥೆಯ ಹೆಸರು (ಜಿಲ್ಲಾ ವಲಯದಡಿ) 


01 ಸೂರು ಜಿಲ್ಲಯ ಮೈಸೂರು ಕಂದಾಯ ಉಪವಿಭಾಗದಲ್ಲಿ ಶ್ರೀ ರಾಮಕೃಷ್ಣ ಸೇವಾ 
ಕೇಂದ್ರ ಟ್ರಸ್ಟ್‌ ಯಾಚೇನಹಳ್ಳಿ, ಟಿ.ನರಸೀಪುರ ತಾಲ್ಲೂಕು, ಮೈಸೂರು ಜಿಲ್ಲೆ ಇವರ 
ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಶ್ರೀ ರಾಮಕೃಷ್ಣ ಸೇವಾ ಕೇಂದ್ರ ಟ್ರಸ್ಟ್‌ 


ವೃದ್ಧಾಶ್ರಮ ದೂ ಸಂ:9606140914,8105353599 


5) 
ಶಿಕ್ಷಣ ಸಂಸ್ಥೆ (ರಿ), ಕೆ.ಆರ್‌.ನಗರ ತಾಲ್ಲೂಕು, ಮೈಸೂರು ಜಿಲ್ಲೆ ಇವರ ವತಿಯಿಂದ 
ಹೊಸದಾಗಿ ಪ್ರಾರಂಭಿಸಿರುವ ಮಾತೃ ಶ್ರೀ ವಿದ್ಯಾ ಶಿಕ್ಷಣ ಸಂಸ್ಥೆ (ರಿ) ವೃದ್ಧಾಶ್ರಮ 
ದೂರವಾಣಿ ಸಂಖ್ಯೆ:08223-264690 


ಲ್ಲ ಕ ಅಕ್ಕಮಹಾದೀವಿ ಯುವತಿ 
ಮಂಡಳಿ ಗಾದಗಿ (ರಿ) ಬೀದರ್‌ ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ 
ಪ್ರಾರಂಭಿಸಿರುವ ಅಕ್ಕಮಹಾದೇವಿ ಯುವತಿ ಮಂಡಳಿ ಗಾದಗಿ (ರಿ), ವೃದ್ಧಾಶ್ರಮ 
ದೂರವಾಣಿ ಸಂ:9343605111 

ಹಾಸನ ಜಿಲ್ಲಯ ಹಾಸನ ಕಂದಾಯ ಉಪವಿಭಾಗದಲ್ಲಿ ಶ್ವೇತ ವಿದ್ಯಾ ಸಂಸ್ಥ (ರಿ), 
ದಾಸರಕೊಪ್ಪಲು, ಹಾಸನ ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ 
ಶ್ವೇತ ವಿದ್ಯಾ ಸಂಸ್ಥೆ (ರ) ವೃದ್ಧಾಶ್ರಮ ದೂರವಾಣಿ ಸಂ:08172-245287, 
944833038 


೪೦ ಕ ಬಾ ಬಲ್ಲ 
ಸಮಾಜ (ರಿ), ಅರಕಲಗೂಡು, ಹಾಸನ ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ 
ಪ್ರಾರಂಭಿಸಿರುವ ಮಧುಶ್ರೀ ಮಹಿಳಾ ಸಮಾಜ (ರಿ) ವೃದ್ಧಾಶ್ರಮ 
ದೂರವಾಣಿ ಸಂ:08157220511, 9449707511 
ಶಿ ಗ್ಗ ಜಿಲ್ಲಯ ಸಾಗರ ಕಂದಾಯ ಉಪವಿಭಾಗದಲ್ಲಿ ನಂದಾದೀಪ ಅಂಗವಿಕಲ 
ಶಿಕ್ಷಣ ಮತ್ತು ಪುನಶ್ಲೇತನ ಸಂಸ್ಥೆ (ರಿ), ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ 
ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ನಂದಾದೀಪ ಅಂಗವಿಕಲ ಶಿಕ್ಷಣ ಮತ್ತು 
ಪುನಶ್ಲೇತನ ಸಂಸ್ಥೆ (ರಿ) ವೃದ್ಧಾಶ್ರಮ 
ದೂರವಾಣಿ ಸಂ:08027931195, 2393299 


ಡೆವಲಪ್‌ಮೆಂಟ್‌ ಸೊಸೈಟಿ (ರಿ) ಹಿರಿಯೂರು ಚಿತ್ರದುರ್ಗ ಜಿಲ್ಲೆ ಇವರ 

ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಸಿದ್ದೇಶ್ವರ ರೂರಲ್‌ ಡೆವಲಪ್‌ಮೆಂಟ್‌ 

ಸೊಸೈಟಿ (ರಿ) ವೃದ್ಧಾಶ್ರಮ ದೂರವಾಣಿ ಸಂ:08193271524 
ತು 


ಟ್ರಸ್ಟ್‌ (ರಿ), ತುಮಕೂರು ಜಿಲ್ಲೆ ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಶ್ರೀ 
ಶಾರದಾಂಬ ಟ್ರಸ್ಟ್‌ (ರಿ), ವೃದ್ಧಾಶ್ರಮ 
ದೂರವಾಣಿ ಸಂ:08162290006 

ದಗ ಜಿಲ್ಲಯ ಗದಗ ಕಂದಾಯ ಉಪವಿಭಾಗದಲ್ಲಿ ಶ್ರೀ ಜಿವನಜ್ಯೋತಿ 
ಸೇವಾ ಸಂಸ್ಥೆ (ರಿ), ಶಿವರತ್ನ ಕಾಂಫ್ಲೆಕ್ಸ್‌ ನರಸಾಪೂರ ಶಾಖೆ ಬೆಟಗೇರಿ ಸಂಸ್ಥೆ 
ಇವರ ವತಿಯಿಂದ ಹೊಸದಾಗಿ ಪ್ರಾರಂಭಿಸಿರುವ ಶ್ರೀ ಜೀವನ ಜ್ಯೋತಿ 
ವೃದ್ಧಾಶ್ರಮ ದೂರವಾಣಿ ಸಂ:9448133320, 9902424263 


ಖಾಸಗಿ ವೃದ್ದಾಶ್ರಮ ಮಾಹಿತಿ 
ಖಾಸಗಿ ವೃದ್ಧಾಶ್ರಮಗಳ 


ಫಲಾನುಭವಿಗಳ 
ಹೆಸರು ಮತ್ತು ವಿಳಾಸ ಸಂಖ್ಯೆ 
15 


ಮಾತದು —— 
ತ್ಯ ಪ — 


14 
ೌಮವಾ್ಷೀವನವನ ಸ್ರ ರ 
ಎ.ಎನ್‌.ಕೆ ಸೀನಿಯರ್‌ ಸಿಟಿಜನ್‌ ಮತ್ತು ಹೆಲ್‌ಕೇರ್‌ k 
2 
ಹೋಮ್‌ 
7 | ಶಾಂತಣ್ಣ ಸೇವಾ ಒಲೇಡ್ಜ್‌ ಹೋಮ್‌ ಅಂಡ್‌ 
ರೆಹಬಿಲೀಟೇಶನ್‌-ವಿಳಾಸ-ನಂ 509 ಸನಾರ್ಪಣ್‌ ಆರ್‌ ಡಿ 
12 
ಸಡ್ಯನಬನಡರ್‌ ಅನ UR 
ರಾಸ್‌ ಪೂ 
ಸಿಪಾನಿ ಸೇವಾ ಸಾಧನ- 4439,18 ನೇ ಮೈನ್‌,6ನೇ 
2 
ಬ್ಲಾಕ್‌ ಕೋರಮಂಗಲ-95 0 
ಕಾಂಪ್ಲೆಕ್ಸ್‌,ಕೃಷ್ಣ ಲೇಔಟ್‌ ದೇವರಚಿಕ್ಕನಹಳ್ಳಿ ಹೊಸ 
ಆರ್‌ಟೆಒ ಆಫೀಸ್‌ ಬನ್ನೇರುಘಟ್ಟ ರೋಡ್‌,ಬೆಂಗಳೂರು- 
560076 
15 | ಅಕ್ಷಯ ಒಲ್ಲೇಜ್‌ ಹೋಮ್‌ 


ಐಡಿಯಲ್‌ ಹೋಮ್ಸ್‌ ಸೊಸೈಟಿ ಆರ್‌.ಆರ್‌ ನಗರ 

ಸುಕನಾಕ್ಷ ಚಾರಿಟೇಬಲ್‌-#141 1ನೇ ಮೈನ್‌ 10 ನೇ 

ಕ್ರಾಸ್‌ ವಿನಾಯಕ ನಗರ,ಕಡಬಗೆರೆ ಬೆಂಗಳೂರು-562130 

ಶ್ರೀ ವಿನಾಯಕ ಎಜುಕೇಷನ್‌ ಟ್ರಸ್ಟ್‌ ಸುರಸ್ಥಿ ಚೇತನ 

ಒಲ್ಲೇಜ್‌ ಹೋಮ್‌ ಬ 


[> 
[s) 
; 


(ನು) 


|] 
-“l ಲ 


ಎ 
Ny 


ಜೆ.ಎಮ್‌.ಜೆ ಚಾರಿಟೇಬಲ್‌ ಟ್ರಸ್ಟ್‌ 
ವಿಳಾಸ-#14 5ನೇ ಮೈನ್‌, 7 ನೇ ಕ್ರಾಸ್‌ ವಿಎಸ್‌ ಆರ್‌ 


ನಿ eh 
po [4 


ಬೆಂಗಳೂರು-560098 

ಮಾತೃಶ್ರೀ ಚಾರಿಟೇಬಲ್‌ ಟ್ರಸ್ಟ್‌ ಒಲ್ಲೇಜ್‌ ಹೋಮ್‌- 
ಸಿಎಡಿ ಎಂ.ಎಸ್‌-ವಿಳಾಸ-ನಂ ಸಿಎ. ಸರ್‌.ಎಂ 
ವಿಶ್ವೇಶ್ವರಯ್ಯ ಲೇಔಟ್‌ ಮುಂದಿನಾ ಬಡವಾಣೆ 9 ನೇ ಬ್ಲಾಕ್‌ 
ಮಲತ್ರಹಳ್ಳಿ ಜಯಂತ್‌ ಕಾನ್ವೆಂಷನ್‌ ಹಾಲ್‌ ಹಿಂಭಾಗ 
ಬೆಂಗಳೂರು-56 


el 
[o) 


| 19 | ಭೀಮಾಬಾಯಿ ಅಂಬೇಡ್ಕರ್‌ ಮಹಿಳಾ ಮಂಡಳಿ 
ಭಾವನ ಸಾಂಸ್ಕೃಂತಿಕ ಹಾಗೂ ಸಾಹಿತ್ಯ ಚಟುವಟಿಕೆ ಸಂಘ 
11 

ಆರ್‌.ಎಸ್‌.ಸಿ ಮ್ಯಾನಜ್‌ಮೆಂಟ್‌ 

ಶಬರಿ ಆಶ್ರಯ ಧಾಮ-ಬೆಂಗಳೂರು 

ಕಾಲೋನಿ,ಬೆಂಗಳೂರು 
28 
49 
16 
15 
20 
25 


ಅಲ್‌ ಅಮಾನ್‌ ಎಜುಕೇಶನ್‌ ವೇಲ್ಟೇರ್‌ ಟ್ರಸ್ಟ್‌ 
ಆಶಿಯಾನ ವೃದ್ದಾಶ್ರಮ 

ಕನ್ನಮಂಗಲ ಪಾಳ್ಯ ದೇವನಹಳ್ಳಿ ತಾಲ್ಲೂಕು 
ಶ್ರೀ ವನಕಲ್ಲು ಮಲ್ಲೇಶ್ವರ ಆದರ್ಶ ವೃದ್ಧಾಶ್ರಮ ಶ್ರೀ 
ವನಕಲ್ಲು ಮಲ್ಲೇಶ್ವರ ಕ್ಷೇತ್ರ ಸೋಂಪುರ ಹೋಬಳಿ 


ಬೆಂಗಳೂರು | 2 
(ಗ್ರಾ) 

| WN 
ಶ್ರೀಮತಿ ಆಂಜಿನಮ್ಮ ಆರ್‌ ಎಲ್‌ ಜಾಲಪ್ಪ ವೃದ್ದಾಶ್ರಮ 
ತೂಬಗೆರೆ ದೊಡ್ಡಬಳ್ಳಾಪುರ ತಾಲ್ಲೂಕು 
ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್‌ ಟ್ರಸ್ಟ್‌ ಭಕ್ತರಹಳ್ಳಿ 
ಗ್ರಾಮ ದೊಡ್ಡಬಳ್ಳಾಪುರ ತಾಲ್ಲೂಕು 

26 | ವೆಂಕಟೇಶ್ವರ ಶಿಕ್ಷಣ ಮತ್ತು ಗ್ರಾಮಾಭಿವೃದ್ದಿ ಸೇವಾ ಟ್ರಸ್ಟ್‌ 
ಸಮೇತನಹಳ್ಳಿ ಹೊಸಕೋಟೆ ತಾಲ್ಲೂಕು 


pa 
ಶಿವಂನಗರ, ಗಣೇಶ ಪುರ, ಬೆಳಗಾವಿ 

| ಬಳ್ಳಾರಿ | 31] ಚೆಂಗಾರೆಡ್ಡಿ ವೃದ್ಧಾಶ್ರಮ, ಬೆಳಗಲ್‌ ಕ್ರಾಸ್‌, ಬಳ್ಳಾರಿ 2 | 
CN EN NN 


ಎನ್‌.ಎಸ್‌.ಎಸ್‌. ಟ್ರಸ್ಟ್‌, ಶ್ರೀಮತಿ ಚಿನ್ನಮ್ಮ ಬಸವಂತಯ್ಯ 
ಹಿರೇಮಠ, ವೃದ್ಧಾಶ್ರಮ, ದೇವರಾಜ ಅರಸ್‌ ಕಾಲನಿ, 
ಬಸವನಕುಡಚಿ, ಬೆಳಗಾವಿ. 
ಶಾಂತಾಯಿ ವೃದ್ಧಾಶ್ರಮ, ಬೊಮ್ಮನವಾಡಿ, ವ್ರಿ.ಟಿ.ಯು. 
ಹತ್ತಿರ, ಜಾಂಬೋಟಿ ರಸ್ತೆ, ಬೆಳಗಾವಿ. 
ಜೀಜಸ್‌ ಹೋಂ ಕೇರ್‌ ಫಾರ್‌ ಹೋಂಲೆಸ್‌ , ಗಣಪತಿಗಲ್ಲಿ 
a 
MN 


ವಿಜಯಪುರ ಜೈನ್‌ ಅನಾಥಾಶ್ರಮ ಹಾಗೂ ವೃದ್ದಾಶ್ರಮ 
ಜಮಖಂಡಿ 


7 | ಬಾಗಲಕೋ ಜೈ ಭಾರತ ಮಾತೆ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ 
7 | ಬಾಗಲಕೋ ಶ್ರೀ ಪೂರ್ಣಾನಂದ ವೃದ್ಧಾಶ್ರಮ ಸೋಮನಕೊಪ್ಪ, ತಾ: 
Wir MN 
Wid ರಾಜ ಲಕ್ಷ್ಮೀ ವೃದ್ಧಾಶ್ರಮ, ಬೈಪಾಸ್‌ ರಸ್ತೆ, ಎನ್‌.ಹೆಚ್‌.-4, 
ಚಿತ್ರದುರ್ಗ 


[ರ 

ಚಳ್ಳಕೆರೆ 

Ws 
ವೆಂಕಟೇಶ್ವರ ನಗರ, ಚಳ್ಳಕೆರೆ 


39 | ಶ್ರೀ ಶುಬೋದಯ ಶ್‌ಐಕ್ಷಣಿಕ ಸೇವಾ ವೃದ್ಧಾಶ್ರಮ 
ಟ್ರಸ್ಟ್‌(ರಿ), 
ಭಿಮನಬಂಡೆ, ಮಸ್ಕಲ್‌ ಅಂಚೆ, ಹಿರಯೂರು ತಾ| 


ಚಿಕ್ಕಮಗ "ಜೀವನಸಂದ್ಯಾ ವೃದ್ಧಾಶ್ರಮ, ಚಿಕ್ಕಮಗಳೂರು ರೋಟರಿ 
ಇನ್ನರ್‌ ವ್ಹೀಲ್‌ ಟ್ರಸ್ಟ್‌(ರಿ.) 
ಯೂನಿಟ್‌ -1"' 
41 | "ಜೀವನಸಂದ್ಯಾ ವೃದ್ಧಾಶ್ರಮ, ಚಿಕ್ಕಮಗಳೂರು ರೋಟರಿ 
ಇನ್ನರ್‌ ವ್ಹೀಲ್‌ ಟ್ರಸ್ಟ್‌(ರಿ.) 
ಯೂನಿಟ್‌ -2" 
42 | "ಅನ್ನಪೂರ್ಣ ಅಸೋಸಿಯೇಷನ್‌(ರಿ.), ಅನ್ನಪೂರ್ಣ 
ವೃದ್ಧಾಶ್ರಮ ಇಂದಾವರ ರಸ್ತೆ, 
ಚಿಕ್ಕಮಗಳೂರು." 


Me ಕರುನಾಶ್ರಯ ವೃದ್ದಾಶ್ರಮ, ಕೌಡಳ್ಳಿ, ಹಾನುರು 


&೨ 
wa ein NO 


ವ ಗ 44 | ಮದರ ಥೆರೆಸಾ ಮಿಶನರೀಸ್‌ ಆಫ್‌ 

ಚಾರಿಟೀಸ್‌(ವೃದ್ಧಾಶ್ರ ಮ), ಸ್ನೇಹಸದನ, ಕೇಶ್ವಾಪುರ, 30 
ಹುಬ್ಬಳ್ಳಿ 

45 | ಬೆಥಧ ರಫಾ ಚಾರಿಟೇಬಲ್‌ ಮತ್ತು ರಿಲಿಜೀಯಸ್‌ ಟ್ರಸ್ಟ್‌, 

Ww ಅಕ್ಷಯ ಎನ್‌ ಕ್ಲೇವ್‌, ಕುಸುಗಲ್‌ ರೋಡ್‌, ಹುಬ್ಬಳ್ಳಿ 

Kd | [ಶೀ | ಶ್ರೀಕೃಷ್ಣಧಾಮ ಅನಂದಾಶ್ರಮ, ಸಲಕಿನಕೊಪ್ಪ, ಧಾರವಾಡ | ಅನಂದಾಶ್ರಮ, ಸಲಕಿನಕೊಪ್ಪ, | ಶ್ರೀಕೃಷ್ಣಧಾಮ ಅನಂದಾಶ್ರಮ, ಸಲಕಿನಕೊಪ್ಪ, ಧಾರವಾಡ] 60 | 

Be re 

Kul ದಾ 
Ka ಮ ಟ್ರಸ್‌ al ಮ, ಬನಶಂಕರ 


Ris ಕುಸುಗಲ್ಲ ರ ಹುಬ್ಬಳ್ಳಿ 


ಸ್ನೇಹಾ ವೃದ್ದಾಶ್ರಮ, ನೆಹರುನಗರ, ಗದಗ ರೋಡ್‌, 
Te ——— 
ಬಂಟ್ವಾಳ ಅರಸ 
52 | ಚಿರಂತನ ಚಾರಿಟೇಬಲ್‌ ಟ್ರಸ್ಟ್‌, ವಾರಿಜಾ ರಾಮರಾವ್‌ 
i ಸೇವಾಶ್ರಮ, ಸುರತ್ಕಲ್‌, ಮಂಗಳೂರು 
53 | ಸೈಂಟ್‌ ಜೋಸೆಫ್‌ ಪ್ರಶಾಂತ್‌ ನಿವಾಸ್‌, ಜೆಪ್ಪು, 
ki ಮಂಗಳೂರು 
ಆಶಾ ಭವನ ಚಾರಿಟೇಬಲ್‌ ಟ್ರಸ್ಟ್‌, ಕಡಬ ಪುತ್ತೂರು 


ಟು [) 
[ee] 


ಸೈಂಟ್‌ ಮೇರಿಸ್‌ ವೃದ್ಧಾಶ್ರಮ ಕಾಟಿಪಳ್ಳ ಮಂಗಳೂರು 
ಆನಾಂದಾಶ್ರಮ ಸೇವಾಟ್ರಸ್ಟ್‌, ಸಂಪ್ಯ ಪುತ್ತೂರು 

ಲಿಟ್ಸ್‌ ಸಿಸ್ಟರ್‌ ಆಫ್‌ ದಿ ಪೂವರ್‌ ಬಜ್ಞೋಡಿ, ಮಂಗಳೂರು 
ಲೂಸಿಯಾನ ಹೋಂ ಫಾರ್‌ ಸೀನಿಯಾರ್‌ ಸಿಟಿಜನ್ಸ್‌, 
ಮಂಗಳೂರು 

ಸೈಂಟ್‌ ಆಂಟನಿ ಚಾರಿಟೇಬಲ್‌ ಟ್ರಸ್ಟ್‌ ಜೆಪ್ಪು ಮಂಗಳೂರು 275 
ಒಲವಿನ ಹಳ್ಳಿ ಪುನರ್ವಸತಿ ಮತ್ತು ಸಾಮಾಜಿಕ ಅಭಿವ್ರದ್ಧಿ 
ಕೇಂದ್ರ ಕಿನ್ಯಾ ಮಂಗಳೂರು 

ಸೇವಾಶ್ರಮ ದೇರಳಕಟ್ಟೆ ಬೆಳ್ಮ ಮಂಗಳೂರು 

ಅರ್ನಾಲ್ಡ್‌ ಚಾರಿಟೇಬಲ್‌ ಟ್ರಸ್ಟ್‌ ಐಕಳ ಮಂಗಳೂರು 


[8] 


7 


pe 
Ny 


|» 
~~ 


[©)) 


1 
2 


[e)) 
ಟು 


3 


WM] WwW 


ಅನುಗ್ರಹ ಚಾರಿಟೇಬಲ್‌ ಟ್ರಸ್ಟ್‌ ವೃದ್ಧಾಶ್ರಮ ಬೆಳ್ತಂಗಡಿ 
ಮೌಂಟ್‌ ರೋಸರಿ ಚಾರಿಟೇಬಲ್‌ ಟ್ರಸ್ಟ್‌ ಅಲಂಗಾರ್‌ 
ಮೂಡಬಿದ್ರೆ 

ಮದರ್‌ ತೆರೆಸ ಹೋಂ ಸ್ಮರಕ್‌ ರಸ್ತೆ ಫಳ್ನೀರ್‌ ಮಂಗಳೂರು 


ಜಿ ಎಸ್‌ ಗಿರಿಧರ್‌ ಆಶ್ರಮ ಕೊಡಿಯಾಲ್‌ ಬೈಲ್‌ 
ಮಂಗಳೂರು 

ವೈಟ್‌ ಡವ್ಸ್‌ ಹೋಂ ಬಿಕರ್ನಕಟ್ಟೆ ಮಂಗಳೂರು 
ಸಿಯೋನ್‌ ಆಶ್ರಮ ಗಂಡಿಬಾಗಿಲು ಬೆಳ್ತಂಗಡಿ 
ಕರುಣಾಮಯ ಟ್ರಸ್ಟ್‌ ಜೆಪ್ಪು ಬಪ್ಟಾಲ್‌ ಮಂಗಳೂರು (ರಿ) 
ನರುರತ್‌ ನಿವಾಸ ಬೋಂದೆಲ್‌ ಮಂಗಳೂರು 
ಮರಿಯಾಲಯಂ ಇಚ್ಚಂಪಾಡಿ ಕಡಬ ಪುತ್ತೂರು 
ಮಾತಾಲಕ್ಕ್ಮಿನಿ ಮೇರಮಜಲು ಬಂಟ್ವಾಳ 


ಪರಿವಾರ್‌ ನಿವಾಸ ಕದಂಬಾಡಿ ರೋಡ್‌ ಆಶ್ರಯ ನಗರ 
ಸುರತ್ಕಲ್‌ ಮಂಗಳೂರು 


13 | ದಾವಣಗೆರೆ | 74 | ಸುಧಾಮ ನಿರ್ಗತಿಕ ಮಹಿಳೆಯರ ವೃದ್ಧಾಶ್ರಮ, 
ರುದ್ರಭೂಮಿ ಎದುರು, ಆಂಜನೇಯ ಬಡಾವಣೆ, 
ww ಅಮರಾವತಿ ಅಂಚೆ, ಹರಿಹರ ತಾಲ್ಲೂಕು, ದಾವಣಗೆರೆ ಜಿಲ್ಲೆ 
75 | ಆಶ್ರಯ ಹಿರಿಯ ವನಿತೆಯರ ಆನಂದಧಾಮ, 7ನೇ ಮುಖ್ಯ 
ರಸ್ತೆ, ಎಂ.ಸಿ.ಸಿ. ಎ ಬ್ಲಾಕ್‌, ವನಿತಾ ಸಮಾಜ (ರಿ.), 
W ದಾವಣಗೆರೆ. 
76 | ಶ್ರೀ ಗುರುತಿಪ್ಟೇರುದ್ರಸ್ವಾಮಿ ಟ್ರಸ್ಟ್‌ (ರಿ.), ಬಸವಾಪಟ್ಟಣ, 
Wy ಚನ್ನಗಿರಿ ತಾಲ್ಲೂಕು. (ಶ್ರೀ ಸಿದ್ದಾರೂಢ ವೃದ್ಧಾಶ್ರಮ) 


77 | ಬೆಳಕು ವೃದ್ಧಾಶ್ರಮ, ಆಂಜನೇಯ ಕಾಟನ್‌ ಮಿಲ್‌ 
ಹಿಂಭಾಗ, ಹೆಚ್‌. ಕಲಪನಹಳ್ಳಿ, ತೋಳಹುಣಸೆ, 
ದಾವಣಗೆರೆ. 


[on 
Ww 
[om 


Ty 


ಇ 


ಟು 
4. 


[NS 
po 


70 


pe 


ಮ [3] (99) [9 [9] 


pe 


78 ಸಂಕಲ್ಪ ವೃದ್ಧಾಶ್ರಮ, ಪಿ.ಎಲ್‌.ಡಿ. ಬ್ಯಾಂಕ್‌ ಹಿಂಭಾಗ, 
ನ್ಯಾಮತಿ ರಸ್ತೆ, ಹಿರೇಮಠ, ಹೊನ್ನಾಳಿ. 


ದಾವಣಗೆರೆ ತಾಲ್ಲೂಕು 
ಕಲಬುರಗಿ ಚಿಕಮಠ ಏಜುಕೇಶನ್‌ ಚಾರಿಟೇಬಲ್‌ ಟ್ರಸ್ಟ್‌ ಶ್ರೀನಿವಾಸ 
ಸರಡಗಿ ತಾ.ಜಿ. ಕಲಬುರಗಿ. ರವರ ವತಿಯಿಂದ 
ನಡೆಯುತ್ತಿರುವ ಶ್ರೀ ಬಸವ ಶಿವಚಾರ್ಯ ವೃದ್ದಾಶ್ರಮ 
ಗದಗ 81 | ಶ್ರೀ ರೈತಪೀಠ ವೃದ್ಧಾಶ್ರಮ ಸಾ॥|ಮಲ್ಲಾಪೂರ 
blk 


W 82 | ವಂದೇ ಮಾತರಂ ಸೇವಾ ಟ್ರಸ್ಟ್‌ ಶ್ರವಣೇರಿ, 
ಚನ್ನರಾಯಪಟ್ಟಣ ತಾಲ್ಲೂಕು ರವರ ವತಿಯಿಂದ 
ನಡೆಯುತ್ತಿರುವ ಮಾತೃಭೂಮಿ ವೃದ್ಧಾಶ್ರಮ, ಶ್ರವಣೇರಿ, 
ಶ್ರವಣಬೆಳಗೊಳ ರಸ್ತೆ, ಚನ್ನರಾಯಪಟ್ಟಣ ತಾ 
83 | ತವರು ಪಬ್ದಕ್‌ ಚಾರಿಟಬಲ್‌ ಟ್ರಸ್ಟ್‌ ಹಾಸನ ರವರ 
ವತಿಯಿಂದ ನಡೆಯುತ್ತಿರುವ ತವರಿನ ಸಂಧ್ಯಾದೀಪ 
ವೃದ್ಧಾಶ್ರಮ ಗಂಜಿಗೆರೆ ಆಲೂರು ತಾಲ್ಲೂಕು 


ಜೀವನ ಪ್ರಗತಿ ಟ್ರಸ್ಟ್‌ ಬೆಂಗಳೂರು ವತಿಯಿಂದ 
ನಡೆಯುತ್ತಿರುವ ಆಶಾ ಕಿರಣ ವೃದ್ಧಾಶ್ರಮ ಕೆರಾಫ್‌ 

ಇಮಕ್ಯೂಲೇಟ್‌ ಕಾನ್ವೆಂಟ್‌, ಶೆಟ್ಟಿಹಳ್ಳಿ ಕಟ್ಟಾಯ ಹೋಬಳಿ, 
ಹಾಸನ ತಾ 


BETS ತ್ಯುಂಜಯ ವೃದ್ಧಾಶ್ರಮ, ಪಿ.ಬಿ ರೋಡ್‌ ಶಿಗ್ಗಾಂವ 
ಕೊಡಗು Be ತನಲ್‌ ಕೂಗ್‌ಗ ತ್ಯಾಗರಾಜ ಕಾಲೋನಿ, ಮಡಿಕೇರಿ 
ವಿಕಾಸ್‌ ಜನಸೇವಾ ಟ್ರ ಸ್ಟ್‌, ಸುಂಟಿಕೊಪ್ಪ, 


87 
21 
ಸೋಮವಾರಪೇಟೆ ತಾಲ್ಲೂಕು 


ಸ್ನೇಹ ಭವನ, ಹೆಗ್ಗಳ, ವಿರಾಜಪೇಟೆ ತಾಲ್ಲೂಕು 
| 9] ಮಸಿ ಹೋಂ ಹೆಗ್ಗಳ, ವಿರಾಜಪೇಟೆ ತಾಲ್ಲೂಕು 


ಸ | ಅಂತರಗಂಗಾ ವೃದ್ಧಾಶ್ರಮ ಕೋಲಾರತಾ, ಜಿಲ್ಲೆ ಶ್ರಮ ಕೋಲಾರ ತಾ, | ಅಂತರಗಂಗಾ ವೃದ್ಧಾಶ್ರಮ ಕೋಲಾರತಾ, ಜಿಲ್ಲೆ 
Kd ಮಾರಿಯ ಚಾರಿಟಬಲ್‌ ಟ್ರಸ್ಟ್‌ ಫಾರ್‌ ವೃದ್ಧಾಶ್ರಮ 
ನಾಗಶಟ್ಟಿಹಳ್ಳಿ, ಕಾಮಸಂದ್ರ ಬಂಗಾರಪೇಟೆ ತಾ, 
ಕೋಲಾರ ಜಿಲ್ಲೆ 
ಕೊಪ್ಪಳ 92 | ಖಾಸಗಿ ವೃದ್ಧಾಶ್ರಮಗಳು!. ಮಾರನಾಥ ವೃದ್ಧಾಶ್ರಮ 
Wed 


ಬಾಪೂಜಿ ಆನಂದ ಆಶ್ರಮ ಗುರುದ್ವಾ ಕ ಎದುರು 
ಗೋಕುಲಂ, ೪ನೇ ಹಂತ 


ವಿ 


ದ್ಯಾರಣ್ಯಪುರಂ, ಮೈಸೂರು 


ಲಿಟಲ್‌ ಸಿಸ್ಟರ್‌ ಆಫ್‌ ಪೂರ್‌ ಮಹದೇವಪುರ ರಸ್ತೆ, 
ಗಾಂಧೀನಗರ, ಮೈಸೂರು 


ವಿಮಲ ಟರ್ಮಿನಲ್‌ ಕೇರ್‌ ಸೆಂಟರ್‌ ಐಶ್ವರ್ಯ ಪೆಟ್ರೋಲ್‌ 
ಬಂಕ್‌ ಹತ್ತಿರ ಹಿನಕಲ್‌, ಮೈಸೂರು 


ಶ್ರೀ ಛಾಯಾದೇವಿ ಅನಾಥಾಶ್ರಮ ಟ್ರಸ್ಟ್‌ 
ಚಿಕ್ಕಹರದನಹಳ್ಳಿ ಬೇಡರಕಣ್ಣಪ್ಪ ದೇವಸ್ಥಾನ ಹತ್ತಿರ 
ಜಯನಗರ, ಮೈಸೂರು 
ಆರೋಗ್ಯ ಆಶ್ರಯಧಾಮ 
#೧೭೪೦, ಹಳೇ ಅಮರ್‌ ದೀಪ್‌ ಗ್ಯಾಸ್‌ ಏಜೇನ್ಸಿ ಹತ್ತಿರ, 
ಹಂಪಿ ಸರ್ಕಲ್‌, ೨ನೇ ಹಂತ ವಿಜಯನಗರ, 

ಮೈಸೂರು. 
ಜೆಎಸ್‌ಎಸ್‌ ಹಿರಿಯರ ಮನೆ 
ಸುತ್ತೂರು ಶ್ರೀಕ್ಷೇತ್ರ, ನಂಜನಗೂಡು ತಾಲ್ಲೂಕು 
ಮೈಸೂರು ಜಿಲ್ಲೆ 
ನೆಲೆ ವೃದ್ಧಾಶ್ರಮ 
ರೂಪನಗರ, ದಾಸನಕೊಪ್ಪಲು ಮುಖ್ಯ ರಸ್ತೆ ಬೋಗಾದಿ, 
ಮೈಸೂರು 
ಅಕುಮೆನ್‌ ಲಾಬ್ಸ್‌ ಕೇರಿಂಗ್‌ ಸಲ್ಯೂಷನ್ಸ್‌ ಚಾರಿಟಬಲ್‌ 
ಫೌಂಡೇಷನ್ನ A: ೧೭೧, ೩ನೇ ಕ್ರಾಸ್‌, ೩ನೇ ಮುಖ್ಯ ರಸ್ತೆ 
ಹೆಚ್‌-ಬ್ಲಾಕ್‌, ರಾಮಕೃಷ್ಣನಗರ, ಮೈಸೂರು-೪ 


107 | ಕೈಸ್ತಜ್ಯೋತಿ ವೃದ್ಧಾಶ್ರಮ, ಟಿ.ಎಂ.ಹೊಸೂರು, KS 
ನಾಗರಘಟ್ಟ, ಶ್ರೀರಂಗಪಟ್ಟಣ ತಾಲ್ಲೂಕ 
23 | ರಾಯಚೂ | 108 | ಕಾರುಣ್ಯ ವೃದ್ಧಾಶ್ರಮ ಕೇಂದ್ರ, ಸಿಂಧನೂರು 
ರು ಲ್ಲೂಕು ರಾಯಚೊರು ಜಿಲ್ಲೆ. ಸ 


109 | ನೋವಾ ಚಾರಿಟಬಲ್‌ ಟ್ರಸ್ಟ್‌ ರಿ. ತಾಯಿ ಮಡಿಲು 


ವೃದ್ದಾಶ್ರಮ, ಹುಡ್ಕೋ ಕಾಲೋನಿ, ಕಲ್ಲಹಳ್ಳಿ, 
ವಿನೋಬನಗರ, 2ನೇ ಹಂತ, ಶಿವಮೊಗ್ಗ 


24 ಶಿವಮೊಗ್ಗ 
110 | ಜೀವನ ಸಂಜೆ ವೃದ್ಧಾಶ್ರಮ, ಗುಡ್ಡಲಕ್‌ ಸರ್ಕಲ್‌, 
ಗುಡ್‌ ಲಕ್‌ ಆರೈಕೆ ಕೇಂದ್ರ, ವೃದ್ಧಾಶ್ರಮ, ವಿನೋಬನಗರ, 
ಶಿವಮೊಗ್ಗ 
ತುಮಕೂರು | 112 | ಅನ್ನಪೂರ್ಣೇಶ್ವರಿ ವೃದ್ಧಾಶ್ರಮ, 
== 


ಶ್ರೀ ಆದಿಚುಂಚನಗಿರಿ ವೃದ್ಧಾಶ್ರಮ, 
ಮಾಯಸಂದ್ರ, ತುರುವೇಕೆರೆ ತಾಲ್ಲೂಕು 
114 | ಯಶಸ್ವಿನಿ ವಿದ್ಯಾ ಸಂಸ್ಥೆ (ರಿ), ನಂ.281, ಆರ್ಯ 

ಪಾಲಿಟೆಕ್ಲಿಕ್‌ ಹತ್ತಿರ, 
ಸರಸ್ವತಿಪುರಂ, ತುಮಕೂರು 
115 | ಅನ್ನಪೂರ್ಣೇಶ್ವರಿ ವೃದ್ಧಾಶ್ರಮ, 
ಮೈದಾಳ, ಊರ್ಡಿಗೆರೆ ಹೋಬಳಿ, ತುಮಕೂರು 
ಗ್ರಾಮಾಂತರ 


26 | ಉತ್ತರಕನ್ನ ಕ್ರಿಸ್ತ ಮಿತ್ರ ಆಶ್ರಮ ಸೇವಾ ಮಂದಿರ ಅಜ್ಜಿಕಟ್ಟಾ, 
32 
ಡ ಅಂಕೋಲಾ 


77 [ಪಾತ ಸದಾತನುತನಪತಿ ನಡನ 
TB [gs sms Os 


119 | ಪ್ರಚಲಿತ ವೃದ್ಧಶ್ರಮ ಅನಾಥಶ್ರಮ ಮುಗದುರು, 
34 
ಕೊಂಡ್ಲಿ,ಸಿದ್ದಾಪುರ 


ಡಿವೈನ್‌ ಜನರೇಶನ್‌ ಮಿನಿಸ್ವೇಟ್‌ ಬೇತೆಲ್‌ ಟ್ರಸ್ಟ್‌ (ರಿ) 
ವಿಶ್ವಾಸದ ಮನೆ “ ಕರುಣಾಲಯ ವೃದ್ಧಾಶ್ರಮ” 


27 121 
y ಶಂಕರಪುರ ಉಡುಪಿ ತಾಲೂಕು ಉಡುಪಿ ಜಿಲ್ಲೆ 
122 | ಚೈತನ್ಯ ವೃದ್ಧಾಶ್ರಮ ಟ್ರಸ್ಟ್‌ 'ಚೈತನ್ಯ ವೃದ್ಧಾಶ್ರಮ' 
ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ 
ಶೇಷಾದ್ರಿ ನಗರ ಕಾರ್ಕಳ ಉಡುಪಿ ಜಿಲ್ಲೆ 
ಡಾ। ಎ.ವಿ ಬಾಳಿಗಾ ಚಾರಿಟೇಬಲ್‌ ಟ್ರಸ್ಟ್‌ "ಆಶ್ರಯ' ಡಾ) 
ಎ.ವಿ ಬಾಳಿಗಾ ಹೋಮ್‌ ಫಾರ್‌ ಸೀನಿಯರ್‌ ಸಿಟಿಜನ್‌ 30 
x ಹಾರಾಡಿ ಬ್ರಹ್ಮಾವರ ಸಾಲಿಕೇರಿ ಪೋಸ್ಟ್‌ ಉಡುಪಿ ಜಿಲ್ಲೆ 


125 | ಪರ್ಷೆಕ್ಟುವಲ್‌ ಹೆಲ್ಫ್‌ ಹೋಮ್‌ ಫಾರ್‌ ದಿ ಏಜ್ಞ್‌ ಪಾಂಡೇಶ್ವರ i 
ಸಾಸ್ತಾನ ಉಡುಪಿ ಜಿಲ್ಲೆ 


127 | ಲೈಫ್‌ ಕೇರ್‌ ವೃದ್ಧಾಶ್ರಮ ಉಪೂರು ತೆಂಕಬೆಟು, ಉಡುಪಿ 22 
p) ಿದ್ದಾಶು FA) p 


128 | ಜೀವನ್‌ ಆಶಾ ಟ್ರಸ್ಟ್‌ ಶಿರ್ವ ಉಡುಪಿ 42 


ಕರುಣಾಲಯ ಚಾರಿಟೇಬಲ್‌ ಟ್ರಸ್ಟ್‌ ಕರುಣಾಲಯ 

ವೃದ್ಧಾಶ್ರಮ ದೂಪದ ಕಟ್ಟೆ ಹೇರೂರು ಗ್ರಾಮ ಬ್ರಹ್ಮಾವರ 10 

ಉಡುಪಿ ಜಿಲ್ಲೆ 

ಜಯರಾಣಿ ಕೊನ್‌ ವೆಂಟ್‌ ತಲ್ಲೂರು “ಜಯರಾಣಿ ಹೆಲ್‌ oo 


ಸೆಂಟರ್‌ (ರಿ) ಹೋಂ ಫಾರ್‌ ದಿ ಏಜ್ಞ್‌ ತಲ್ಲೂರು ಕುಂದಾಪುರ 
20 
3 


130 


ಉಡುಪಿ ಜಿಲ್ಲೆ 
ಸೈಂಟ್‌ ವಿನ್ಸೆಂಟ್‌ ಡಿ ಪೌಲ್‌ ಓರೂನಾಮ್‌ ಟ್ರಸ್ಟ್‌ "ಓಜನಂ 
ವೃದ್ಧಾಶ್ರಮ” ಓಜನಂ ಹೋಮ್‌ ಫಾರ್‌ ದಿ ಏಜ್ಞ್‌ ಮುಖ್ಯ ರಸ್ತೆ 
ಸಂತೆಕಟ್ಟೆ ಕಲ್ಯಾಣಪುರ ಉಡುಪಿ ತಾಲೂಕು 


132 | ಆಲ್ಪಾ ಒಮೇಗಾ ಚಾರಿಟೇಬಲ್‌ ಟ್ರಸ್ಟ್‌ (ರಿ) "ಸ್ನೇಹಾಲಯ 
133 | ಕ್ರೈಸ್ತ ಸೇವಕಿ ಆಶ್ರಮ ಟ್ರಸ್ಟ್‌ "ಕ್ರೈಸ್ತ ಸೇವಕಿ ಆಶ್ರಮ' ಪರ್ಪಲೆ 
ಅಂಚೆ ದೂಪದಕಟ್ಟೆ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ 
34 | ಶ್ರೀ ಕೃಷ್ಣ ವೃದ್ಧರ ಆಶ್ರಯಧಾಮ (ರಿ) ಕೊಡವೂರುಉಡುಪಿ 1 10 | 
ಸ್ಪಂದನ ಚಾರಿಟೇಬಲ್‌ ಟ್ರಸ್ಟ್‌ (ರಿ) "ವಿಶ್ರಾಂತಿಧಾಮ' 
ವೃದ್ಧರು, ಅಶಕ್ತರು ಮತ್ತು ಅಬಲೆಯರ ಆಶ್ರಮ 
ಆದರ್ಶ ನಗರ ಮಣಿಪಾಲ ಉಡುಪಿ 


ಶ್ರೀ ಕೃಷ್ಣಧಾಮ ಟ್ರಸ್ಟ್‌ (ರಿ) “ವೃದ್ಧ ದೇಗುಲ” ಉಪ್ಪೂರು 
ಉಡುಪಿ 


97 | ಹರ ರ ಪೈದ್ಯತಷ ತಾಸಿಷಂವಾತನ 
138 | ಕುಟೀರ ವೃದ್ಧಾಶ್ರಮ ಶ್ಯಾಮ್‌ ಸರ್ಕಲ್‌ ಹತ್ತಿರ ಅಂಬಾಗಿಲು 
ಮಣಿಪಾಲ ರಸ್ತೆ ಉಡುಪಿ 
ಗಿರಿಜಾ ಕೃಷ್ಣ ಚಾರಿಟೇಬಲ್‌ ಟ್ರಸ್ಟ್‌ (ರಿ) ಅಪ್ಪ ಅಮ್ಮ Wu 
ಮಾರ್ಟಿನ್‌ ಕಂಪೌಂಡ್‌ ಮೂಡನಿಡಂಬೂರು ಗ್ರಾಮ 
ಕಾಡಬೆಟ್ಟು ಉಡುಪಿ 


ವೃದ್ಧಾಶ್ರಮ ನಂ 1-59 (2) ವಾರಂಬಳ್ಳಿ ಗ್ರಾಮ ಬ್ರಹ್ಮಾವರ 
142 | ಆರಾಧನಾ ಹಿರಿಯ ನಾಗರಿಕರ ಆರೈಕೆ ಕೇಂದ್ರ 
14 
143 


E 


10 


ಬೆಳಕು ಓಲ್ಲ್‌ ಏಜ್‌ ಹೋಂ ಮನೆ ನಂ 12-4-45/45ಎ, 


ಉಡುಪಿ ಜಿಲ್ಲೆ 
ನ್ಯೂ ಲೈಫ್‌ ಫೆಲೋಶಿಪ್‌ ಟ್ರಸ್ಟ್‌ "ಆಶ್ರಯಗಿರಿ ಹೋಂ' 
ವಾಸುಕಿ ನಗರ, 76ನೇ ಬಡಗುಬೆಟ್ಟು ಬೈಲೂರು ಉಡುಪಿ 


ಜೋತ್ಸಾ ದಿ ಹೋಂ ಫಾರ್‌ ಏಜ್ಞ್‌ ನಾಗರಜಿಡ್ಡ ತೆಂಕಬೆಟ್ಟು 


ಕಲ್ಯಾಣ ಮಂಟಪದ ಹಿಂಬಾಗ, ರಾಮನಗರ ತಾಲ್ಲೂಕು, 
ರಾಮನಗರ ಜಿಲ್ಲೆ. 


ವೃದ್ಧಾಶ್ರಮ, ವಾರ್ಡ್‌ ನಂ. 8, 113/0, ಕೇತಗಾನಹಳ್ಳಿ 
ರಸ್ತೆ, ಮಾರುತಿ ಬಡಾವಣೆ, ಬಿಡದಿ ಹೋಬಳಿ, ರಾಮನಗರ 
ತಾಲ್ಲೂಕು, ರಾಮನಗರ ಜಿಲ್ಲೆ. 


5 
20 


